- OQ 


NOVEMBER 2012 
ನಿಸರ್ಗದೆಡೆಗೆ ಪಯಣ 


అనగళు 


* ಕಪ್ಪೆ ಕಮ್ಮಟ 


- ಅಶೋಕವರ್ಧನ 


* ಹಕ್ಕಿಲೋಕ 


- ಅಶ್ವಥ. ಕೆ. ಎನ್ 


* ವಿದ್ಯಾರ್ಥಿಗಾಗಿ ವಿಜ್ಞಾನ - ಮುರಳಿ.ಎಸ್ 


* ಐಸೋಟೋಪು 


- ಶಂಕರಪ್ಪ .ಕೆ. ಪಿ 


ಅನಿಸಿಕೆ 


E -mail: kaanana.mag @ gmail. com 
ಮುಖಪುಟ: Blue eyed Bush frog 


© W C q 


ಸಂಪಾದಕೀಯ 


ಜುಳು ಜುಳು ಹರಿಯುವ ನೀರಿನ ತೊರೆ, ತಂಪಾದ ಮರಗಳ ನೆರಳು ,ಇಂಪಾದ ಹಕ್ಕಿಗಳ ಕಲರವ , ಕಿತ್ತು ತಿನ್ನುವ ನೀರವತೆ , 
ಬಣ್ಣ ಬಣ್ಣ ದ ನೂರಾರು ಚಿಟ್ಟೆಗಳು,ಕೀಟಗಳು ಎಲ್ಲವೂ ಅದ್ಭುತ ವಿಸ್ಮಯ. ಎಲ್ಲಿಂದಲೋ ಹಕ್ಕಿಗಳಂತೆ, ಗಿರಗಿತ್ತಿಯಂತೆ ಗಾಳಿಯಲ್ಲಿ ತೇಲಿ 
ಬರುವ ಬೀಜಿಗಳಿಗೆ ಭೂಮಿಯ ಆಸರೆ ದೊರೆತು ಅದು ನೂರ್ಮಡಿಯಾಗಿ ಬೆಳೆಯುತ್ತದೆ. ಮರವಾಗುತ್ತದೆ ಕಾಡಾಗುತ್ತದೆ ಅಂತಹ ಶಕ್ತಿ ಈ 
ಮಣ್ಣಿಗಿದೆ. ಲಾವದಂತಹ ಎರಕವನ್ನು ತನ್ನ ಒಡಲಾಳದಲ್ಲಿ ಇಟ್ಟುಕೊಂಡಿರುವ ಭೂಮಿಯ ನಿಜ ಸ್ವರೂಪವನ್ನು ಬಲ್ಲವರಾರು. 


ಮರಗಿಡಗಳನ್ನು ದೈವೀ ಭಾವದಿಂದ ಪೂಜಿಸುತ್ತಾ ಬಂದಿರುವ ಸಂಸ್ಕೃತಿ ನಮ್ಮ ಹಿರಿಯರದು. ಎಲ್ಲಾ ಜೀವಿಗಳಲ್ಲೂ 
ಚೈತನ್ಯವನ್ನು , ಶಕ್ತಿಯನ್ನು, ವನ್ಯತೆಯನ್ನು ಆರಾಧಿಸುತ್ತಾ ಬಂದ ನಮ್ಮ ಪೂರ್ವಜರಿಗೆ ಹುಲಿಯ ಚರ್ಮ ಹಣವಾಗಿ ಕಾಣಲಿಲ್ಲ. ಆನೆಯ 
ದಂತಕ್ಕೆ ಆಸೆಪಟ್ಟವರಲ್ಲ. ನಿಸರ್ಗದೊಂದಿಗೆ ಒಂದಾಗಿ ಬದುಕುವ ಕಲೆಯಲ್ಲಿ ಬಾಳಿ ನೆಮ್ಮದಿಯನ್ನು ಕಂಡರು . 


h 


ನಾಗರೀಕತೆಯ ಹೆಸರಿನಲ್ಲಿ ದುರಾಸೆಗೆ ತುತ್ತಾದ ನಾವು ಸ್ವಾರ್ಥಕ್ಕಾಗಿ ಬೃಹತ್ ಕಾಡುಗಳನ್ನು ಕಡಿದು , ಆಣೆಕಟ್ಟೆಗಳನ್ನು 
ಕಟ್ಟಿದ್ದೇವೆ , ಜನವಸತಿಗಳನ್ನು ನಿರ್ಮಿಸಿದೆವು. ಬದುಕುವ ನೆಲೆಯನ್ನೇ ಕಳೆದುಕೊಂಡ ವನ್ಯಜೀವಿಗಳು ಎಲ್ಲಿಗೆ ಹೋಗಬೇಕು?. 
ಜನವಸತಿಗೆ ಬಂದ ಒಂದು ಚಿರತೆಯನ್ನು ಜೀವಂತ ಬೆಂಕಿಯಿಟ್ಟು ಸುಟ್ಟಿದ್ದೇವೆ, ಕಾಡಾನೆಗಳಿಗೆ ಪುಂಡಾನೆ ಎಂದು ಹೆಸರು ಕಟ್ಟಿ ಅವುಗಳ 
ಸ್ಥಳದಿಂದ ಎತ್ತಂಗಡಿ ಮಾಡಿಸಲು ಸಜ್ಜಾಗುತ್ತಿದ್ದೇವೆ. ಸಾವಿರಾರು ಎಕರೆ ಕಾಡನ್ನು ನಮ್ಮ ಯಾವುದೋ ಚಪಲಕ್ಕೆ ಬೆಂಕಿಯಿಟ್ಟು , 
ವನ್ಯಜೀವಿಗಳ ನೆಲೆಯಲ್ಲೇ ಮನಬಂದಂತೆ ಅವನ್ನು ಕೊಂದೂ ತಿಂದೂ ಮುಗಿಸಿದ್ದೇವೆ. 


2 


UL 


ನಮ್ಮ ಹಿರಿಯರು ಬದುಕಿದ ಆ ಸರಳ ಬದುಕನ್ನು , ನಿಸರ್ಗದೊಂದಿಗೆ ಒಂದಾಗಿ ಬದುಕುವ ಸಂಸ್ಕೃತಿಯನ್ನು ನಮ್ಮ ಮಕ್ಕಳಿಗೆ 
ನಾವು ಬದುಕಿ ತೋರಿಸದಿದ್ದರೆ ನಮ್ಮ ಮಕ್ಕಳ ಭವಿಷ್ಯ ಸುಂದರವಾಗದು. 


1 


ಬಿಸಿಲೆಯ ಕಪ್ಪೆಕಮ್ಮಟದ ಪೂರ್ಣ ಚಿತ್ರಣವನ್ನು ಶ್ರೀ ಅಶೋಕವರ್ಧನರವರು ಮಂಡೂಕೋಪಖ್ಯಾನದ ಎರಡನೇ | 


ಮತ್ತು ಅಂತಿಮ ಭಾಗದಲ್ಲಿ ಸುಂದರವಾಗಿ ಚಿತ್ರಿಸಿದ್ದಾರೆ .“ವೀರಿರಿ...ವೀರಿರಿ ...ವೀರಿರಿ. .."ಎಂದು ಮೇಲ ಧ್ವನಿಯಲ್ಲಿ ಕೂಗುವ 


or 


II 


S 


3 


ಚಿತ್ರಪಕ್ಷಿಯು ಸೊಗಸಾದ ಚಿತ್ರವನ್ನು ಹಕ್ಕಿಲೋಕದಲ್ಲಿ ಅಶ್ವಥ್.ಕೆ.ಎನ್ ರವರು ವರ್ಣಿಸಿದ್ದಾರೆ. ವಿಜ್ಞಾನದ ಕೌತುಕ ವ ಪಕ್ಷಿಗಳ 
ಗುಂಪುಬೇಟೆಯ ಬಗ್ಗೆ ಮುರಳಿ.ಎಸ್ ರವರು ವಿವಿ ಅಂಕಣದಲ್ಲಿ ಹಂಚಿಕೊಂಡಿದ್ದಾರೆ . ಕಾಂಕ್ರೀಟ್ ಕಾಡಿನ ಮೋಡಿ ಹಾಗೂ ಅದರ 


( ) 


ವಿವಿಧ ಆಯಾಮದ ಕಿಟಕಿಯಲ್ಲಿ ಕಂಡ ದ್ರಶ್ಯದ ದ್ವಂದ್ವವನ್ನು ಶಂಕರಪ್ಪನವರು ಐಸೋಟೋಪುಕವನದಲ್ಲಿ ವರ್ಣಿಸಿದ್ದಾರೆ 


ಅರಣ್ಯ , ವನ್ಯಜೀವಿ, ಪರಿಸರ ಸಂರಕ್ಷಣೆ, ವಿಜ್ಞಾನ, ವನ್ಯಜೀವಿ ಛಾಯಾಚಿತ್ರ , ಕವನ, ಕಥೆಗಳು ಹಾಗೂ ಲೇಖನಗಳನ್ನು ತಾವೂ 
ಕಾನನಕ್ಕೆ ಬರಯಬಹುದು. 


ಇ - ಮೇಲ್ ವಿಳಾಸ : kaananamag @ gmal. com 


Wildlife Conservation Group 


ಕಪ್ಪೆ ಕಮ್ಮಟ 
( ಮಂಡೂಕೋಪಖ್ಯಾನದ ಎರಡನೇ ಮತ್ತು ಅಂತಿಮ ಭಾಗ) 


ಆಗಸ್ಟ್ ಇಪ್ಪತ್ನಾಲ್ಕರ ಅಪರಾತ್ರಿ 
ಎರಡು ಗಂಟೆಯ ಸುಮಾರಿಗೆ 
ಬೆಂಗಳೂರಿನಲ್ಲೊಂದು ಕ್ವಾಲಿಸ್ ನಗರದ ವಿವಿಧ 
ಮೂಲೆಗಳಿಗೆ ಓಡಾಡಿ ಐದಾರು ಬಿಸಿಲೆ 
“ ಯಾತ್ರಿ ಗಳನ್ನು ಸಂಗ್ರಹಿಸಲು ತೊಡಗಿತ್ತು. 
ಮೂರೂವರೆ ಗಂಟೆಯ ಸುಮಾರಿಗದು ನಗರ 
ಬಿಟ್ಟದ್ದೂ ಆಗಿತ್ತು. ಹಾಗೇ ಇತ್ತ 
ಮಂಗಳೂರಿನಲ್ಲೊಂದು ಟೆಂಪೋ ಟ್ರಾವಲ್ಲರ್ 
ಐದು ಗಂಟೆಯ ಸುಮಾರಿಗೆ ಓಡಾಡಿ ಹನ್ನೆರಡು 

ಮಂದಿಯನ್ನು ಒಟ್ಟು ಮಾಡಿತ್ತು. ಮತ್ತೆ 

ಜೋಡುಮಾರ್ಗ, ಉಪ್ಪಿನಂಗಡಿಗಳಲ್ಲಿ ಇನ್ನು 
ಕೆಲವರನ್ನು ಸೇರಿಸಿಕೊಂಡು ಮಳೆಯ ಏಕಧಾರೆಯನ್ನು ಅಡ್ಡಕ್ಕೆ ಕತ್ತರಿಸುತ್ತಾ ಕತ್ತಲೆಯನ್ನು ಉದ್ದಕ್ಕೆ ಸೀಳುತ್ತಾ ದಾರಿ 
ತೆಮರಿನ ಕಲಕು ನೀರನ್ನು ಆಗಸಕ್ಕೆ ಹಾರಿಸುತ್ತಾ ಬಿಸಿಲೆಯತ್ತ ಹೊರಟದ್ದೂ ಆಯ್ತು. ಆದರೆ ನಾವು ನಾಲ್ವರು, 
ಬಿಸಿಲೆಯ ಸಮುದಾಯ ಭವನದೊಳಗೆ ಬೆಚ್ಚಗೆ ಮಲಗಿದ್ದವರು ಮಾತ್ರ , ಸುಂದರ ಕನಸುಗಳಲ್ಲಿ, ಕೊಳಕುಕಪ್ಪೆ ಸುಂದರ 
ರಾಜಕುಮಾರನಾಗಿ ಕತೆ ಕಾಡಿಗೆ ಹೋದಮೇಲೇ ಸುಖವಾಗಿ ಬೆಳಗ್ಗೆ ಮಾಡಿದೆವು. ಆರಾಮದಲ್ಲಿ ಪ್ರಾತರ್ವಿಧಿಗಳನ್ನು 
ಮುಗಿಸಿ , ದೇವೇ ಗೌಡರ ಚಾ ಹಾಕಿ ಯಾರ್ಯಾರು ಎಲ್ಲೆಲ್ಲಿ ಎಂದು ತಿಳಿಯಲು ಚರವಾಣಿಯಲ್ಲಿ ಪ್ರಯತ್ನ ಮಾಡಿದೆವು. 


( 


ಮೌರ್ಯ ಸಂಸ್ಥಾಪನಾಚಾರ್ಯ ಚಾಣಕ್ಯ ಹಳ್ಳಿಗಾಡಿನತ್ತ ನಡೆದಿದ್ದನಂತೆ. ಪುಟ್ಟ ದಿಬ್ಬದ ಮೇಲೆ ನಿಂತ 
ಕುರಿಗಾಹಿಯೊಬ್ಬ “ ಮಹಾಸ್ವಾಮಿಗಳು ಬರಬೇಕು. ಪಾದ್ಯಕ್ಕೆ ನೀರು, ತೃಷೆಗೆ ಪಾನಕ , ಹಸಿವೆಗೆ... ” ಎನ್ನುತ್ತ ಇಳಿದು 
ಬಂದನಂತೆ. ಚಾಣಕ್ಯ ಅನಿರೀಕ್ಷಿತ ಸಂಸ್ಕೃತಿ ಸಿಂಚನದಿಂದ ರೋಮಾಂಚನ ಅನುಭವಿಸಿ “ ವತ್ಸಾ . . ” ಎನ್ನುವ 
ಮೊದಲು, ದಿಬ್ಬವಿಳಿದ ಅದೇ ಕುರಿಗಾಹಿ “ ಏನ್ಹಾ ಜುಟ್ಟುಭಟ್ಟ, ಮನೇಲಿ ಮಸಾಲೆ ರುಬ್ಬಳಿ 
, ಮರಿ ಹೊಡ್ಯಾಕೆ 
ಬಂದ್ಯಾ ...” ಬೇರೇ ವರಸೆ ತೆಗೆದನಂತೆ. ಆಗ ಚಾಣಾಕ್ಷ ಚಾಣಕ್ಯ ಅದು ದಿಬ್ಬದ ಮಹಿಮೆ ಎಂದು ಅರಿವಾಗಿ, ಆ 
ದಿಬ್ಬವನ್ನು ಅಗೆಸಲಾಗಿ, ಸಂಸ್ಥಾನದ ಯೋಗ್ಯತೆಗೆ ತಕ್ಕುದಾದ ಮಹಿಮಾನ್ವಿತ ಸಿಂಹಾಸನ ಅಲ್ಲಿ ಹುಗಿದಿದ್ದಿತಂತೆ. 
ತದ್ರೀತಿಯಲ್ಲಿ ಬಿಸಿಲೆ ಅರಣ್ಯ ಇಲಾಖೆಯ ವಸತಿಯ ಎದುರೊಂದು ಮಹಿಮಾನ್ವಿತ ದಿಬ್ಬ - ಚಾಣಕ್ಯದಿಬ್ಬ ಎನ್ನಿ , ಇದೆ. 
ಇಂದು ಎಲ್ಲ ಸರಿಯಿದ್ದ ದಿನಗಳಲ್ಲಿ ಬಿಸಿಲೆ ಪೇಟೆಯ ಹತ್ತೂ ನಮಸ್ತರು ಸರತಿಯ ಸಾಲು ಹಿಡಿದು, ದಿಬ್ಬವೇರಿಜಗತ್ತಿನ 
ಮೂಲೆಮೂಲೆಗಳ ವಿದ್ಯಮಾನವನ್ನು ತಮ್ಮ ಮುಷ್ಠಿಯೊಳಗೆ ಆವಾಹಿಸಿಕೊಳ್ಳುತ್ತಿರುತ್ತಾರೆ! ಆದರೆ ಅಂದು ಮಾತ್ರ 
ವರುಣನ ಅವಕೃಪೆಯಿಂದ, ನಮ್ಮ ಮುಷ್ಠಿಗೆ ಮಹಾಶಕ್ತಿ ಒಲಿಯಲಿಲ್ಲ. ಆದರೆ ಬೀಟೀಸ್ಪಾಟ್‌ನಲ್ಲಿ ಸುಬ್ರಹ್ಮಣ್ಯದ ವಿಶೇಷ 


ಕೃಪೆ ಲಭ್ಯ ಎಂಬ ಅರಿವಿನಲ್ಲಿ ನಾವು ಅತ್ತ ವಿಹಾರ ಹೋದೆವು. ಬೆಂಗಳೂರಿನವರು ಹಾಸನದಲ್ಲೂ ಮಂಗಳೂರಿನವರು 
ನೇರ ತಪ್ಪಲಿನಲ್ಲೂ ಇದ್ದುದರಿಂದ ನಮ್ಮ ಕಾಯುವಿಕೆ ದೀರ್ಘಾಯುಷಿಯೇ ಎಂದುಕೊಂಡು ಮರಳಿದೆವು. ಮಾಡಲು 
ಇನ್ನೇನೂ ಇಲ್ಲದ್ದಕ್ಕೆ ನಮ್ಮ ಉವಹಾರದ ಕೊರತೆ ಮೊದಲು ನೀಗಿಸಿಕೊಂಡೆವು( ದೇವೇ ಗೌಡ ಕೃಪೆ). ಎಂಟೂವರೆಯ 
ಸುಮಾರಿಗೆ ಬಂದ ಮಂಗಳೂರಿನವರದು ಮುಂದಿನ ಕಂತು. ಅನಂತರ ಅವರೂ ಒಂದು ಸುತ್ತು ಬೀಟೀಸ್ಪಾಟ್ ಭೇಟಿ 
ಕೊಟ್ಟು, ಸಂಬಂಧಿತರಿಗೆಲ್ಲ ಪ್ರಯಾಣದ ಮತ್ತು (ಕೆಲವರು ಜನ್ಮದಲ್ಲೇ ಮೊದಲ ಬಾರಿ ಕಾಣುತ್ತಿದ್ದ ಪ್ರಾಕೃತಿಕ 
ಅದ್ಭುತವನ್ನು ) ಸ್ಥಳದ ಬಾಲ್ ಟು ಬಾಲ್ ” ವಿವರಣೆ ಕೊಟ್ಟು ಬಂದರು. ಸುಮಾರು ಹತ್ತೂವರೆಗೆ ಬೆಂಗಳೂರಿನ 
ತಂಡವೂ ಬಂತು. ಅದು ನಿರೀಕ್ಷೆಗಿಂತ ತಡವಾಯ್ತು 
ಎನ್ನುವ ಆಕ್ಷೇಪಣೆ ಯಾರಲ್ಲೂ ಇರಲಿಲ್ಲ . 
ಆದರೆ ಆ ತಂಡದಲ್ಲಿದ್ದ ನಮ್ಮ ಶಿಬಿರದ 
ಸಂಪನ್ಮೂಲ ವ್ಯಕ್ತಿ ಡಾ | ಕೆ . ವಿ ಗುರುರಾಜ್ 
( ಕೆವಿಜಿ), ಸುಮಾರು ಅರ್ಧ ಗಂಟೆಯಲ್ಲೇ 
ಪ್ರಯಾಣದ ಕೊಳ ಕಳೆದು, ಉಪಾಹಾರದ 
ಅವಶ್ಯಕತೆ ಮುಗಿಸಿ, ಕಮ್ಮಟಕಲಾಪಕ್ಕೆ ಇಳಿದ 
ಪರಿ, ಅವರ ಕೆಲಸದ ಪ್ರೀತಿಗೂ ವಿಷಯದ 
ವಿಷ್ಠೆಗೂ ಹಿಡಿದ ಕನ್ನಡಿ ಎಂದು ಯಾರೂ 
ಹೇಳಿಯಾರು . 


C 


ಭವನದೊಳಗೆ ಎಲ್ಲಾ ನಿಂತುಕೊಂಡೇ ಪರಸ್ಪರ ಪರಿಚಯದ ಔಪಚಾರಿಕತೆ; ಐದೇ ಮಿನಿಟು. (ಕ್ಯಾಪ್ಪನ್ 
ದೀಪಿಕಾ “It gives me a great pleasure to introduce Dr. KV Gururaj... ” ಎಂದಿತ್ಯಾದಿ ಉರು 
ಹಚ್ಚಿರಬಹುದಾದ ಪರಿಚಯ ಭಾಷಣ ವ್ಯರ್ಥವಾಗಿತ್ತು!) ಮರುಕ್ಷಣದಲ್ಲಿ ಕ್ಷೇತ್ರ ಕಾರ್ಯ ಶುರು. ಮಳೆಕೋಟು 
, ಕೊಡೆ 

ಮರೆತವರಿಲ್ಲ. ಬೇಕಾದ್ದು ಕಪ್ಪೆಯಾದರೂ ಜಿಗಣೆ ಸ್ಮರಣೆ 
ಅತಿಶಯವಾಗಿಯೇ ಇತ್ತು. ಜಿಗಣೆ ಕಾಲದ (ಲೀಚ್ 
ನಾಕ್ಸ್ - ಹಿಗ್ಗುವ ಗುಣವಿಲ್ಲದ ದಪ್ಪ ಬಟ್ಟೆಯದು) 
ಜನಪ್ರಿಯತೆ ಇಂದು ಹಲವರನ್ನು ಮುಟ್ಟಿತ್ತು. 
ಉಳಿದವರು ಮಾಮೂಲೀ ಉಪ್ಪು, ಡೆಟ್ರಾಲ್, ಹೊಗೆ 
ಸೊಪ್ಪುಗಳಲ್ಲದೆ ಮಾಮೂಲೀ ಕಾಲಗಳ ಮೇಲೆ 
ಕೆಲವು ಬುದ್ದಿವಂತರು ಇಂಚಗಲದ ಪ್ಯಾಕಿಂಗ್ ಟೇಪನ್ನೇ 
ಮೂರು ಸುತ್ತು ಅಂಟಿಸಿದ ಚಂದ ನೋಡಿಜಿಗಣೆಗಳೇನು 
ನಾನೂ ಬೆರಗಾಗಿ ಹೋದೆ. ಪುಟ್ಟ ಪುಸ್ತಕ ಪೆನ್ಸಿಲ್ 
ಹಿಡಿದು ಅಂಗಳಕ್ಕಿಳಿದಲ್ಲೇ ಪಾಠ ಶುರು. 


ಆ ಝರಿಯಂತೂ ತನ್ನ ಚಂದ, ಹಸುರಿನ 
ನೋಟದಲ್ಲಿ ಎಲ್ಲರನ್ನು ಕಟ್ಟಿಯೇ ಹಾಕಿತು 
ಎಂದರೆ ತಪ್ಪಿಲ್ಲ . ಅದನ್ನು ಎಚ್ಚರದಲ್ಲಿ ಏರುತ್ತ, 
ಕೆವಿಜಿಯ ಹುಡುಕು ಕಲಾಪಗಳನ್ನು 
ಅನುಸರಿಸುತ್ತ, ಟಿಪ್ಪಣಿಗಳನ್ನು ದಾಖಲಿಸುತ್ತ 
ಹೊತ್ತು ತಂದದ್ದು ಆಶ್ಚರ್ಯವೇ ಅಲ್ಲ . ಹೆಸರು 
ತುಳಸಿ ಹೋಟೆಲ್. ಆದರೆ ವಾಸ್ತವದಲ್ಲದು 
ದೇವೇಗೌಡ, ಕಮಲಮ್ಮರ ಮನೆ ಎದುರಿನ 
ಎಡ ಕೋಣೆ ಪುಟ್ಟ ಅಂಗಡಿ, ಬಲ ಕೋಣೆಯ 
ಒಂದು ಮೇಜು, ಆಚೀಚೆ ಎರಡು ಬೆಂಚು, 
ಎರಡು ಕುರ್ಚಿಗೆ ಮುಗಿದಿತ್ತು ಹೋಟೆಲ್ಲು. 


ಅಂಗಡಿಯ ಗಲ್ಲಾದಿಂದ ಹಿಡಿದು, ಹೋಟೆಲಿನ ಅಡುಗೆ , ವಿತರಣೆ ಮತ್ತು ಶುದ್ದೀಕರಣವೆಲ್ಲ ದಂಪತಿಗಳದೇ , ಪ್ರತ್ಯೇಕ 
ಸಹಾಯಕರು ಸಿಗುವ ಊರು ಅದಲ್ಲ ಮತ್ತು ಇಟ್ಟುಕೊಳ್ಳುವ ತಾಕತ್ತೂ ಇವರದಲ್ಲ. ನಮ್ಮ ಶಿಬಿರಾವಧಿಯಲ್ಲಿ ಅಲ್ಲೇ 
ಬಾಣಂತನ ಕಳೆಯುತ್ತಿದ್ದ ಅವರ ಏಕೈಕ ಮಗಳು (ಮತ್ತು ಮೊಮ್ಮಗು) ಸಣ್ಣಪುಟ್ಟ ಸಹಾಯಕ್ಕೆ ಒದಗಿದಷ್ಟೂ 
ತಂದೆತಾಯರ ಜವಾಬ್ದಾರಿಗೂ ಪಾತ್ರಳೇ ಎನ್ನುವುದನ್ನು ನಾವು ಮರೆಯುವಂತಿಲ್ಲ. 


ಆದರೂ ವೈವಿಧ್ಯ , ರುಚಿ, ಶುಚಿ, ಸಮೃದ್ಧಿ 
ಮತ್ತು ನಮಯನಿಷ್ಠೆಯಲ್ಲಿ ನಮ್ಮನ್ನು ಎಲ್ಲೂ 
ಸೋಲಿಸಲಿಲ್ಲ ದಂಪತಿ, ಸಮುದಾಯ 
ಭವನಕ್ಕೂಅವರ ಹೋಟೆಲ್/ ಮನೆಗೂ 
ಅಂತರ ಸುಮಾರು ಮುನ್ನೂರು ಮೀಟರ್ 
ಇರಬಹುದು. ಆದರೆ ಮಳೆ, ಗೊನರೆದ್ದ 
ನೆಲದಲ್ಲಿ ಊಟ ಸಾಗಿಸಲು ಅಲ್ಲಿದ್ದದ್ದು 
ದೇವೇಗೌಡರ ಕಾಲ ಮಾತ್ರ . ಅದನ್ನು 
ಕಾದು ಕೂರದೇ ಊಟಗಳ ಹೊತ್ತಿಗೆ ಮಾತ್ರ 
ಕಾರು ಒಯ್ದು ಎಲ್ಲವನ್ನೂ (ದೇವೇಗೌಡರ 
ನಹಿತ) ಡಿಕ್ಕಿಗೆಹೇರಿಕೊಂಡು ಬರುತ್ತಿದ್ದದ್ದೂ ಒಂದು ಸ್ಮರಣೀಯ ಕಲಾಪವೇ ಆಗಿತ್ತು. ಮಳೆ, ಚಳಿ ಹರಿದುಕೊಂಡು ತಟ್ಟೆ 
ಹಿಡಿದವರಿಗೆ ಹಬೆಯಾಡುವ ಅನ್ನ , ಪಲ್ಯ , ತಿಳಿಸಾರು, ಚಟ್ಟಿ, ಸಾಂಬಾರು, ಹಪ್ಪಳ, ಮಜ್ಜಿಗೆ, ಉಪ್ಪಿನಕಾಯಿ 
ರಸಗವಳವೇ ಅನ್ನಿಸಿದ್ದು ಸುಮ್ಮನಲ್ಲ. ಬೆಳಗಿನ ತಿಂಡಿ, ನಂಜೆಯ ಕುರುಕಲು, ಕೇಳಿದಾಗೆಲ್ಲಾ ಚಾ ಹೇಗೆ 
ನಿರ್ವಹಿಸಿದರೋ ಎಂದು ಬೆರಗುಪಡುವುದಕ್ಕಿಂತ ಶಿಬಿರ ನಾರ್ಥಕ ಅನಿಸಲು ಇನ್ನೊಂದೇ ದೊಡ್ಡ ಕಾರಣವಾದದ್ದಂತೂ 
ನಿರ್ವಿವಾದ. 


ಕೆಲಸದ ಬದಲಾವಣೆಯೇ ವಿಶ್ರಾಂತಿ ಎಂದು 
ನಂಬಿದವರಲ್ಲಿ ಕೆವಿಜಿಯೂ ಇದ್ದಾರೆ. 
ಊಟವಾದ ಮೇಲೇ ಏಏ ಎಂದು 
ಬಾಯಿಕಳೆದು ಎರಡು ಚಿಟಿಕೆ ಹೊಡೆಯುವವರ 
ನಿರೀಕ್ಷೆಗೆ ವಿರುದ್ಧವಾಗಿ, ಒಟ್ಟಾರೆ ಸುಮಾರು 
ಒಂದೇ ಗಂಟೆಯ ಭೋಜನ ಬಿಡುವಿನ ಬೆನ್ನಿಗೆ, 
ಪಾರಕ್ಕೆ ಭವನದೊಳಗೇ ಕುಳಿತದ್ದಾಯ್ತು. 
ಸುಮಾರು ಒಂದೂವರೆ ಗಂಟೆಯಲ್ಲೊಂದು 
ಭಾಗ, ಹತ್ತು ಮಿನಿಟಿನ ವಿರಾಮದನಂತರ 

ಮತ್ತೊಂದು ಗಂಟೆಯ ಭಾಗ. ಭವನದ 
ಜಗುಲಿಯ ಮರೆಯಲ್ಲಿ (ನಾವೇ ಒಯ್ದಿದ್ದ) ವಿದ್ಯುಜ್ಜನಕ ಚಾಲೂ ಮಾಡಿ, ಒಳಗೆ ವೇದಿಕೆಯ ಹಿಂದಿನ ಶುಭ್ರ ಬಿಳಿ 
ಗೋಡೆಯ ಮೇಲೆ ಬಿಂಬ ಮಡುವ ವ್ಯವಸ್ಥೆಯೊಡನೆ ( ನಮ್ಮದೇ ಪ್ರಾಜೆಕ್ಷರ್), ಕೆವಿಜಿ ತನ್ನ ಲ್ಯಾಪ್ ಟಾಪ್ 
ಸಹಾಯದೊಡನೆ ಪಾಠಮಾಡಿದರು. ಅಲ್ಲಲ್ಲ, ಆತ್ಮೀಯ ಶೈಲಿಯಲ್ಲಿ ಪಥ ತೋರಿದರು. ಕನ್ನಡದಲ್ಲಿ ಸಹಜವಾಗಿ 
ತೊಡಗಿದ ಕಲಾವ, ಶಿಬಿರಾರ್ಥಿಗಳಲ್ಲಿ ಓರ್ವ ಬಂಗಾಳಿ ಮತ್ತೊಬ್ಬ ಒಡಿಸ್ಸಿಯೂ ಇದ್ದುದರಿಂದ ಮುಂದೆ ಅಷ್ಟೇ 
ಸರಾಗವಾಗಿ ಎಲ್ಲ ಇಂಗ್ಲಿಷಿನಲ್ಲಿ ನಡೆಯುವುದು ಅನಿವಾರ್ಯವಾಯ್ತು. ಕೋಣೆಯೊಳಗೆ ಮತ್ತೂ ಕೆಲವು ಪಾಠಗಳು 
ಮಾರನೇ ದಿನವೂ ನಡೆಯಿತು. ಅದರಲ್ಲಿ ಒಂದನ್ನು ಕೆವಿಜಿಯ ಪುಸ್ತಕದ ಪ್ರಕಾಶಕನೂ ಆದ, ಅವರಿಗೆ ಸಹಾಯಕನೂ 
ಆಗಿ ಬಂದಿದ್ದ ಸುಧೀರ್ ನಡೆಸಿದ್ದರು. 


ಕಪ್ಪೆಗಳು ಯಾಕೇ ಅಥವಾ ಬೇಕೇ ಎಂಬ ಎಂದೂ ಮುಗಿಯದ ತಾರ್ಕಿಕ ಗುದ್ದಾಟ ಅಲ್ಲಿರಲಿಲ್ಲ ; ನಾವೆಲ್ಲ 
ಜೀವವೈವಿಧ್ಯವನ್ನು ಗೌರವಪೂರ್ಣವಾಗಿ ಒಪ್ಪಿದವರೇ . ಪರಿಸರದ ಉಳಿವು, ಮಾಲಿನ್ಯದ ಹರಹುಗಳಂಥ 
ವಿಶ್ವವಿಚಾರಗಳ ಅತಿ ವ್ಯಾಪ್ತಿಗೂ ನಾವು ಅಲ್ಲಿ ಹೋಗಲಿಲ್ಲ. ಅನ್ಯ ಕಲಿಕಾ ಶಿಸ್ತುಗಳಿಂದ ಬಂದಿದ್ದ ಉತ್ಸಾಹಿಗಳಿಗೆ 
ಕಪ್ಪೆಗಳ ಲೋಕಕ್ಕೆ ಅವಶ್ಯಕ ಪ್ರವೇಶಿಕೆ ಅಲ್ಲಿತ್ತು. ಕ್ಷೇತ್ರ ಕಾರ್ಯದ ಕಲಾಪಗಳಿಗೆ ಪೂರಕ ವಿಚಾರಗಳು ತಾಂತ್ರಿಕ 
ಭಾಷೆಯ ಬಿಗಿತವಿಲ್ಲದೆ ಹರಿದುಬಂತು. ಕಪ್ಪೆಗಳನ್ನು ಸಹಜ ಪರಿಸರದಲ್ಲಿ ಗುರುತಿಸಿ , ( ಯಾವುದೇ 
ಜೀವಹಾನಿಯಾಗದಂತೆ) ನಂಗ್ರಹಿಸಿ, ಹೊರ ಚಹರೆಗಳಿಂದ ವರ್ಗೀಕರಿಸುವುದು (ವೈಜ್ಞಾನಿಕ ನಾಮಕರಣ ಸೇರಿದಂತೆ) 
ಪ್ರಾಥಮಿಕ ಪಾಠ. ಹಿಂದಿನ ಹಲವು ವಿದ್ವಾಂಸರುಗಳ ಕೆಲನ ಮತ್ತು ದಾಖಲೆಗಳ ಸಹಾಯದೊಡನೆ, ಸಂಗ್ರಹಿಸಿದ 
ಮಾದರಿಗಳ ವಿಕಾಸ ಶೈಲಿ ಮತ್ತು ವರ್ತನ ಕ್ರಮಗಳನ್ನು ಅರಿತುಕೊಳ್ಳುವುದು ಮುಂದಿನ ಹಂತ, ಇದರಲ್ಲಿ 
ಪ್ರಾಸಂಗಿಕವಾಗಿ ಕೆವಿಜಿ ಸಂಶೋಧನೆ ನಡೆಸಿದ ಕಪ್ಪೆಗಳ ಕಥೆಯೂ ಬಂತು. ಶರಾವತಿ ಕೊಳ್ಳದಲ್ಲಿ ಇವರೇ ವೈಜ್ಞಾನಿಕ 
ಜಗತ್ತಿಗೆ ಪ್ರಥಮವಾಗಿ ಪರಿಚಯಿಸಿ ಇವರೇ ಇಟ್ಟ ಹುನೇಸೀ ( ಹಕ್ಕಿಗಳ ಲೋಕದಲ್ಲಿ ಒಳ್ಳೆ ಕೆಲಸ ಮಾಡಿದವರು 
ಎಂದು ಇವರು ಗೌರವಿಸುತ್ತಿದ್ದ ವ್ಯಕ್ತಿಯ ಸ್ಮರಣೆಯಲ್ಲಿ) ಎಂಬ ಹೆಸರು ಹೋಗಿ ಕರ್ನಾಟಕಸ್” ಮತ್ತೆ ನೀಲ 
ನೇತ್ರಸ್ಸು (ದೈಹಿಕವಾಗಿ ಈಗಲೂ ಅದಕ್ಕೆ ನೀಲಕಣ್ಣು ಇದ್ದು, ಹೆಸರು ಅನ್ವರ್ಥಕವಾಗಿಯೇ ಇದ್ದರೂ ) ಹೋಗಿ 


ಮೂಡಿತು. ನಮಗೆ ಕಂಡಂತೆ ಪಾರಿಸರಿಕವಾಗಿ ಕೊಳಕಾದ ನೀರಿನಲ್ಲೂ ( ಕೆಲವು ಜಾತಿಯ) ಕಪ್ಪೆಗಳು 
ನಿರ್ಬಾಧಿತವಾಗಿ ಜೀವನಚಕ್ರ ಉರುಳಿಸುವ ಪರಿಯನ್ನು ಗುರುರಾಜ ಮಾರ್ಮಿಕವಾಗಿ ವಿವರಿಸಿದರು. ಆಗ 
ಶಿಷ್ಯವೃಂದದಲ್ಲೊಬ್ಬನಿಗೆ ಸಹಜವಾಗಿ ಮೂಡಿದ ಸಂಶಯ ಅಂದರೆ ಅಭಿವೃದ್ಧಿಯು ಸಹನೀಯ ಮಿತಿ ಮೀರಿಲ್ಲ . 
ಇದನ್ನು ಬಗೆಹರಿಸುವಲ್ಲಿ ಕೆವಿಜಿ ವಿಜ್ಞಾನಿಯಾಗಿ ತಳೆದ ನಿಲುವು ಗಮನಾರ್ಹ. ವಿಜ್ಞಾನ ಕಂಡದ್ದನ್ನೇ ಹೇಳುತ್ತದೆ . ಅದರ 
ಅರ್ಥವನ್ನು ಸಾಮಾಜಿಕ ಹಿತಾಹಿತ ಗಣಿಸಿ ಪ್ರಚುರಿಸುವ ವಿವೇಚನೆ ಪತ್ರಿಕೋದ್ಯಮದ್ದಾಗಬೇಕು. 
[ ಭಾರತದಲ್ಲಿ ೨ % ಮಾತ್ರ ಪ್ರಾಕೃತಿಕ ಕಾಡು ಉಳಿದಿದೆ ಎನ್ನುತ್ತಾನೆ ವನ್ಯಪ್ರೇಮಿ. ಇಲ್ಲಾ ೩೫ % (ಅಥವಾ ಇನ್ನೂ ಹೆಚ್ಚು) 
ಹಸಿರಹೊದಿಕೆ ಇದೆ (ಏಕ ಬೆಳೆಯ ತೋಟ 
, ಹೊಲ, ಗದ್ದೆ ನೇರಿಸಿ) ಎನ್ನುತ್ತಾನೆ ಅಭಿವೃದ್ಧಿಪರ ಪುಡಾರಿ, ಎರಡನ್ನೂ 
ತೂಗಿ ನುಡಿಯುವುದು ಜವಾಬ್ದಾರಿಯುತ ಪತ್ರಿಕೋದ್ಯಮ.] 
ಕೆಲವು ಕಪ್ಪೆಗಳ ಚರ್ಮ ಸನ್ನಿವೇಶಕ್ಕೆ ತಕ್ಕಂತೆ ಸೂಸುವ ವಿಷ, ತಳೆಯುವ ಬಣ್ಣಗಳೂ ಚರ್ಚೆಯಲ್ಲಿ ಬಂದವು. 
[ಇಷ್ಟಾಗಿಯೂ ಸಾಮಾನ್ಯವಾಗಿ ಕಪ್ಪೆಗಳ ವಿಷ ಮನುಷ್ಯನನ್ನು ಬಾಧಿಸುವುದು ಕಡಿಮೆಯಂತೆ. ಆದರೆ ಸಾಮೂಹಿಕ 
ಅಡುಗೆಗಳಲ್ಲಿ ಅನ್ಯ ಕಾರಣಗಳಿಗೆ ವಿಷಪ್ರಭಾವ ಕಾಣಿಸಿದಾಗೆಲ್ಲಾ ಜಾಣ ರು ಸತ್ತ ಕಪ್ಪೆಯನ್ನೋ ಅಷ್ಟೇ ನಿಷ್ಪಾಪಿಯಾದ 
ಹಲ್ಲಿಯನ್ನೋ ದೂಷಿಸುವುದು ನಡೆದೇ ಇದೆ. ಅಂಥಾ ಮಹಾ ಆನೆ, ಹುಲಿಗಳಿಗೆ ಇಲ್ಲದ ನ್ಯಾಯ ಕೇಳುವ ಧ್ವನಿ ಬಡ 
ಕಪ್ಪೆಗಳಿಗೆಲ್ಲಿ ಬರಬೇಕು! ಕೆವಿಜಿಯೇ ಹೇಳಿದ ಮತ್ತೊಂದು ವಿಚಾರ - ಕೆಲವೊಂದು ಜಾತಿಯ ಕಪ್ಪೆಗಳ ಬೆನ್ನಿನ 
ವಿಷಸ್ರವಿಕೆಯನ್ನು ನೆಕ್ಕಿಯೇ ಗುರುತಿಸುವ ವಿಜ್ಞಾನಿಗಳು ಇನ್ನೂ ಆರೋಗ್ಯಕರವಾಗಿ ಬದುಕಿಯೇ ಇದ್ದಾರೆ!] 
ಕಪ್ಪೆಗಳ ಉಲಿ, ಸಂತಾನಕ್ರಿಯೆಯ ಕಲಾಪಗಳು, ಜೀವನಚಕ್ರದ ಅದ್ಭುತಗಳು ಬೀಸು ನೋಟಕ್ಕಷ್ಟೇ ಸಿಕ್ಕರೂ ತೆರೆದಿಟ್ಟ 
ಪ್ರಪಂಚ ಬಲು ವಿಸ್ತಾರ, ನೀರು, ನೆಲ, ಪಾತಾಳದಲ್ಲೂ (ಕೇರಳದ ಒಂದು ಕಪ್ಪೆ ಜಾತಿ, ಸುಮಾರು ಎಂಟು ಮೀಟರ್ 
ಆಳಕ್ಕೆ ಸ್ವತಃ ಮಾಟೆ ತೋಡಿ ವಾಸಿಸುತ್ತದಂತೆ. ವರ್ಷಕ್ಕೆ ಯಾವುದೋ ನಿಯತವೇಳೆ - ಒಂದೋ ಎರಡೋ 
ಬಾರಿಮಾತ್ರ , ಮೇಲಕ್ಕೆ ಬಂದು ಸಂತಾನೋತ್ಪತ್ತಿಯ ಕ್ರಿಯೆ ಮುಗಿಸಿ ಮರಳುತ್ತವಂತೆ) ಹುಲ್ಲು, ಗಿಡ, ಮರಗಳ ಹಸಿರಿನ 
ವಿವಿಧ ಔನ್ನತ್ಯಗಳಿಗೆ ಮೀಸಲಾಗಿಯೇ ವಿಕಾಸಗೊಂಡ ಕಪ್ಪೆಗಳು ಇವೆ. ಹೀಗೇ ಕಪ್ಪೆಯ ಕುರಿತ ಪಾಠದ ಮತ್ತೆ ಈಗಲೂ 
ಕೆವಿಜಿ ಮಿಂಚಂಚೆ ಮೂಲಕ ಭಾಗಿಗಳಿಗೆ ಕಳಿಸುತ್ತಿರುವ ವಿವಿಧ ಮಾಹಿತಿ ಮೂಲಗಳ ಜಾಡು ಹಿಡಿದರೆ ನನ್ನ 
ಪಾತ್ರೆಯ ನಾಲದು, ಈ ಕಥೆಯೂ ಮುಗಿಯದು! ಹಾಗಾಗಿ ಇನ್ನು ನಜ್ಜುಗೊಳ್ಳಿ ನಿಶಾಚರತ್ವಕ್ಕೆ . 

- ಮುಂದುವರೆಯುವುದು. . . . 


ಮೂರು ಇಂಚು ಅಳತೆಯ ಪಟ್ಟಿಯನ್ನು ಕತ್ತರಿಸಿಕೊಂಡು ಬಿಗಿಯಾಗಿ ಕಟ್ಟಿ 
ತಯಾರಿಸಿಕೊಳ್ಳುತ್ತಿದ್ದ. ಕಟ್ಟಲು ನಾನು ಸಹಾಯ ಮಾಡುತ್ತಿದ್ದೆ. ಅದು ನನಗೆ ಪಕ್ಷಿಗಳನ್ನು 
ಹಿಡಿದು ಕೊಡುತ್ತಾನೆ ಎಂಬ ಆನೆಗೆ, ಅಣ್ಣ ಎಂದೂ ಕೂಡ ಜೀವಂತವಾಗಿ ಹಕ್ಕಿಗಳನ್ನು 
ಹಿಡಿದುಕೊಡದಿರುವುದು ನನಗೆ ಬೇಸರದ ಸಂಗತಿ. . .! ಅವನ ಶಿಕಾರಿಯ ದಿನಗಳಲ್ಲಿ 
ಒಂದೆರಡು ಹಕ್ಕಿಗಳನ್ನು ಮಾತ್ರ ಜೀವಂತವಾಗಿ ನೀಡಿದ್ದು ನೆನಪಿದೆ. 

ಒಂದು ಬಾರಿ ಅಣ್ಣನ ಜೊತೆ ಹಕ್ಕಿ ಹೊಡೆಯಲು ಹೋದಾಗ ಒಂದು ಅತ್ಯಂತ 
ಸುಂದರವಾದ ಬಣ್ಣ ಬಣ್ಣದ ಸಣ್ಣ ಹಕ್ಕಿಯನ್ನು ನೋಡಿದೆ. “ ವೀರಿರಿ. . .ವೀರಿರಿ.. . ವೀರಿರಿ. 
. . “ ಎಂದು ಮೇಲ ಧ್ವನಿಯಲ್ಲಿ ಕೂಗುತ್ತಾ ಎರಡು ಪಕ್ಷಿಗಳು ಮರದಿಂದ ಮರಕ್ಕೆ 
ಕೊಂಬೆಯಿಂದ ಕೊಂಬೆಗೆ ಜಿಗಿಯುತ್ತಾ. . . ಹಾರಡುತ್ತಿದ್ದವು. ಪಿಕಳಾರಕಿಂತ ಚಿಕ್ಕದಾದ 
ಬಿಳಿಮಿಶ್ರಿತ ಕಡು ಕೇಸರಿ , ಕಪ್ಪುಹಕ್ಕಿ , ಎದೆ, ಹೊಟ್ಟೆ ಹಾಗೂ ತಳಭಾಗ ಬಿಳಿ ಮಿಶ್ರಿತ 
ಕೇಸರಿ ಬಣ್ಣ , ಕಪ್ಪುರೆಕ್ಕೆ ಮೇಲೆ ಕಡು ಕೇಸರಿ ಪಟ್ಟಿಯಿದೆ. ನೀಳವಾದ ಬಾಲವಿದೆ, ಕೊಕ್ಕು, 
ಕಾಲುಗಳು ಕಪ್ಪಗಿರುತ್ತದೆ . ಹೆಣ್ಣು ಪಕ್ಷಿಯ ಕತ್ತು, ಎದೆ, ಹೊಟ್ಟೆ ಹಳದಿ. ಉಳಿದ ಭಾಗವೆಲ್ಲ 
ಬೂದುಬಣ್ಣವಾಗಿದ್ದು, ನಾನು ಅಣ್ಣನಿಗೆ ಹಟವಿಡಿದೆ ಅ ಹಕ್ಕಿಗಳು ಬೇಕು ಎಂದು. 
ಕ್ಷಣರ್ಧದಲ್ಲಿ ಹೊಡೆದು ಕೊಟ್ಟ! ರೆಕ್ಕೆಗೆ ಪೆಟ್ಟು ಬಿದ್ದಿತ್ತು. ಆದರೆ ಅವು ಎರಡೆ ದಿನಕ್ಕೆ 
ಪ್ರಾಣಬಿಟ್ಟಿದ್ದು ತುಂಬ ಬೇಸರ. . .! 

ದೊಡ್ಡವನಾಗಿ ಬುದ್ದಿಬಂದ ಮೇಲೆ ಪಕ್ಷಿಗಳ ಬಗ್ಗೆ ಅಧ್ಯಾಯ ಮಾಡಬೇಕು ಎಂಬ 
ಆಸಕ್ತಿ , ಪಕ್ಷಿ ವೀಕ್ಷಣೆ ಮತ್ತು ಪಕ್ಷಿಗಳ ಛಾಯಚಿತ್ರಗಳನ್ನು ತೆಗೆಯಲು ಶುರುವಾದಾಗ ತಿಳಿದಿದ್ದು, ಆ ಹಕ್ಕಿಗಳು ಮಿನಿವೆಟ್ 
ಹಕ್ಕಿಗಳೆಂದು, ಕನ್ನಡದಲ್ಲಿ ಇವುಗಳನ್ನು ಚಿತ್ರಪಕ್ಷಿ ” ಎಂದು ಕರೆಯುತ್ತಾರೆ. ಇವು ನಾರು, ಬೇರು, ಜೇಡರ ಬಲೆ, 
ಮುಂತಾದ ವಸ್ತುಗಳಿಂದ ಬಟ್ಟಲಿನಾಕಾರದ ಗೂಡನ್ನು ಕಟ್ಟಿ , ಕಡುಕಂದು ಚುಕ್ಕಿಗಳಿರುವ ಎರಡರಿಂದ ನಾಲ್ಕು ತಿಳಿ 
ಹಸಿರು ಮೊಟ್ಟೆಗಳನ್ನು ಇಟ್ಟು ಮರಿ ಮಾಡುತ್ತವೆ. 

ಆದರೆ ಅಣ್ಣ ಗುರಿ ಇಡುವುದರಲ್ಲಿ ತುಂಬ ನಿಪುಣ .. .! ಇಂತಹ ಹಕ್ಕಿಬೇಕು ಹೊಡೆದುಕೊಡು ಎಂದು ಹಹಿಡಿದರೆ 
ಕ್ಷಣರ್ಧದಲ್ಲಿ ಹೊಡೆದು ತರುತ್ತಿದ್ದ. . .! ಆದರೆ ಜೀವಂತವಾಗಿ ಮಾತ್ರವಲ್ಲ. . . ನತ್ತ ಹೆಣವಾಗಿ . .! ಅಣ್ಣ ಮಿವಿವೆಟ್ _ 
ಗಳನ್ನು ಮನೆಗೆ ತಂದಿದ್ದ, ಆದರೆ ಹಕ್ಕಿಯ ರೆಕ್ಕೆಗೆ ಪೆಟ್ಟು ಬಿದ್ದಿತ್ತು. ಒಂದೆರಡು ದಿನ ಮಾತ್ರ ಜೀವಾಂತವಾಗಿದ್ದವು 
ನಂತರ ಪರಲೋಕ ಸೇರಿಕೊಂಡವು ಬಿಡಿ, ಅದು ಬೇಸರದ ಸಂಗತಿ. ಅಣ್ಣ ಒಮ್ಮೆ ದುರ್ಗನ ಬಳಿ ಬಂದೂಕಿನ 
ಗುರಿಕಲಿಯಲು ಹೋಗಿದ್ದಾಗ, ದುರ್ಗನ ಯಾವುದೋ ದ್ವೇಷಕೋ ಎನ್ನೊ ನಾಡ ಬಂದೂಕಿಗೆ ಬೆರುಳುಗಳ 
ಲೆಕ್ಕಾಚಾರದಲ್ಲಿ ಲೋಡ್ ಮಾಡಬೇಕು. ಪಕ್ಷಿಗಳಿಗೆಂದರೆ ಎರಡು ಬೆರಳು, ಮೊಲಕ್ಕೆಂದರೇ ಮೂರು ಬೆರಳು, 
ಹಂದಿಯಾದರೆ ಐದು ಬೆರಳು, ಎಂಬ ಲೆಕ್ಕಾಚಾರದಲ್ಲಿ ಮದ್ದು ಗುಂಡುನ್ನು ತುಂಬಬೇಕು, ಆರು ಬೆರಳಿಗಿಂತ ಹೆಚ್ಚು 
ತುಂಬಿದರೆ ಅದು ಅಪಾಯ, ! ಯಾವುದೋ ಮರದ ತುದಿಯಲ್ಲಿ ಕುಳಿತಿರುವ ಬೆಳವನಂತಹ ಕಾಡು ಪಾರಿವಾಳ 
ಹೊಡೆಯಲು ಬರೀ ಎರಡು ಬೆರಳು ಮದ್ದು- ಚರೆ ಸಾಕು. ಆದರೆ ಎರಡು ಬೆರಳು ಮದ್ದು- ಗುಂಡಿಗೆ ಬದಲಾಗಿ ಎಂಟು 
ಬೆರಳು ಲೋಡ್ ಮಾಡಿ ನೀಡಿದ್ದು ದುರ್ಗ. . .! ಹಕ್ಕಿಗೆ ಗುರಿಹಿಡಿದು ಡಂ . . . ಎಂದದ್ದೆ ತಡ! ಹಕ್ಕಿಯ ದೇಹ ಪುಡಿ 
ಪುಡಿಯಾಗಿ ರೆಕ್ಕೆ ಪುಕ್ಕಗಳು ಮಾತ್ರ ಅಂತರಾಟದಲ್ಲಿ ಹಾರಿ ಗಾಳಿಯಲ್ಲಿ ತೇಲಿ ದೂರಹೋಗುತ್ತಿದ್ದವು. ಅಣ್ಣನ ಎದೆಗೆ 
ಪೆಟ್ಟು ಬಿದ್ದು ಅಷ್ಟು ದೂರದಲ್ಲಿ ಬಿದ್ದಿದ್ದ ...! 


ಪ್ರತಿವರ್ಷ ದಸರ 
ಹಬ್ಬದಲ್ಲಿ ಗುರಿಯಿಡುವ ಸ್ವರ್ಧೆ 
ನಡೆಯುತ್ತಿತ್ತು. ಸುತ್ತಮುತ್ತಲಿನ 
ಹಳ್ಳಿಗಳ ಎಲ್ಲಾ ಗುರಿಕಾರರು 
ಬಂದು ಭಾಗವಹಿಸುತ್ತಿದ್ದರು. 
ಸುಮಾರು ಎತ್ತರದಲ್ಲಿ ತೆಂಗಿನ 
ಕಾಯಿಯನ್ನು ಕಟ್ಟುತ್ತಿದ್ದು 
ಸ್ಪರ್ಧಿಗಳು ಒಂದೇ ಏಟಿಗೆ 
ತೆಂಗಿನ ಕಾಯಿಯನ್ನು 
ಹೊಡೆದುರುಳಿಸಬೇಕು. ಪ್ರತಿ 
ನಾರಿಯು ದುರ್ಗನೇ ಗೆಲುತ್ತಿದ್ದ. 

© W C G 
ಆದರೆ ದುರ್ಗನನ್ನು ಮೀರಿಸಿ 
ಗುರಿಯಿಟ್ಟು ಹೊಡೆದದ್ದು ದುರ್ಗವಿಗೆ ನಾಚಿಕೆಯಾಯಿತು. ಅಂತಹ ಗುರಿಕಾರನಾಗಿದ್ದ. ಈಗ ಅಣ್ಣ ಸಂಸಾರ 
ತಾಪತ್ರೆಗಳಲ್ಲಿ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಮುಳುಗಿ ಹೋಗಿದ್ದಾನೆ. ನಾನು ಹಕ್ಕಿಗಳ ಫೋಟೊಗ್ರಫಿ, ಸ್ಪಡಿಯಲ್ಲಿ 
ತೊಡಗಿದ್ದೇನೆ. ಅದಕ್ಕೆ ಕೆ.ಪಿ.ಪೂರ್ಣಚಂದ್ರ ತೇಜಸ್ವಿ ಸ್ಫೂರ್ತಿಯಾದರೆ ಅಣ್ಣನ ಪಾಲು ದೊಡ್ಡದು. ಅಣ್ಣನ ಹಕ್ಕಿ 
ಶಿಕಾರಿಯಿಂದ ಒಬ್ಬ ಪಕ್ಷಿಪ್ರೇಮಿಯಾಗಿ ಹೊರಬಂದಿದ್ದೇನೆ. ಅಣ್ಣನಿಗೆ ಧನ್ಯವಾದಗಳು ಹೇಳಲೇ ಬೇಕು. 


© WCG 


ಐಸೋಟೋಪು 
- 


ಕೆಂಪು ಆಕಾಶದ ಸಂಜೆಯಲಿ 
ಮರ್ಕ್ಯೂರಿ ದೀಪದ ಕೆಳಗೆ 
ಬಯ್ದಳೆದು ಕುಕ್ಕುರುಗಾಲಲ್ಲಿ ಕುಳಿತ ಮುದುಕ 
ಮಾಲ್ ನಲ್ಲಿ ಮಸ್ತಾಗಿ ತಿಂದು 
ಕಟ್ಟುಮಸ್ತಾಗಿ ಹೊಟ್ಟೆಬೆಳೆಸಿದ ಯುವಕ 


ಇವನ ಬದುಕಿಗೇಕೋ ಕಾಲ ಕುದುರುತ್ತಿಲ್ಲ 
ಮುದಿಗಳ್ಯಾಕೋ ಜಾಹಿರಾತು ಗೊಳ್ಳುತ್ತಿಲ್ಲ. 
ಯೌವನಕ್ಕೆ ಮಾತ್ರವೀ ಕಾಲ ಮಣೆ. 


ಚಿಣಿ ಮಿಣಿ ಮಿಂಚಿನಲಿ 
ಬೆರಳು ತೋರುವ ಹುಡುಗನ ಕಾರುಬಾರು 
ಶಕ್ತಿಗೆ ಸೌಂದರ್ಯಕ್ಕೆ , ಯೌವನಕ್ಕೆ ಬೆಲೆ 
ಕಾಲಕ್ಕೆ ಗೊತ್ತಿಹುದೇ ಕತ್ತು ತಿರುಚುವ ಕಲೆ?! 


ಕೂಲಾಗಿ ಪೂಲಾಗುವ ದಿನಗಳು 
ಕಪ್ಪೆ ಮಿಟುಕಿದಂತೆಲ್ಲಾ 
ಸೊನ್ನೆ ಒಂದರ ಲಿಂಗಾನುಬಂಧ 
ಝಿಡಿಪಿಯ ನಕ್ಷೆ ಮೇಲಿರಿದಂತೆಲ್ಲಾ 
ಅಯ್ಯೋ ! 
ಕೊರಳ ಕುಣಿಕೆಯ ಹಗ್ಗಟ್ಟಾಗುತ್ತಿದೆ. 


ಭೋ ಎಂದು ಮರಗಳು ಭೋಳಾಗುವಾಗ 
ಪೈ -ಹೋವರುಗಳ ಮೇಲೆನಮ್ಮ ವಾಕು. . 
ನೂರಾರು ಬಣ್ಣಗಳು ತಲೆಯಿಂದ ಸಿಡಿದು 
ಹಾಟಾದ ಫಿಜಾಗಳು ಹೊಟ್ಟೆಗಿಳಿಯುವ ಮುನ್ನ ಇಲ್ಲಿದೆ 
ರಂಗುರಂಗಾಗಿ ರಿಂಗಣಿಸಿದೆ ನಾವಿನ ಮಿಸ್ಕಾಲು 


| | 


- ಶಂಕರಪ್ಪ . ಕೆ. ಪಿ 


